ಶರಣಬಸಪ್ಪ. ಸಿ. (ಕೋಲ್ಡಾರ)* 


ಕನಕಗಿರಿಯ ನಾಲ್ಕು ಲೌಕಿಕ ಶಿಲ್ಪ 


ತ 


ಪಟ್ಟಿಕೆಗಳು : ಒಂದು ವಿನೇಜನೆ 


© 


ಕನಕಗಿರಿ ರುಯಚೂರ ಜಿಲ್ಲೆಯ ಗಂಗಾವತಿ 
ತಾಲೂಕಿನ ಒಂದು ದೊಡ್ಡ ಗ್ರಾಮ. ಇಲ್ಲಿ ೧೫-೧೮ ನೇ 
ಶತಮಾನಗಳ ಅವಧಿಯಲ್ಲಿ ಗುಜ್ಜಲ ವಂಶದ ನಾಯಕರು 
ತವ್ಮೂ ಪಾಳೆಯಗಾರಿಕೆ ನಡೆಸಿದ್ದಾರೆ. ಇವರು ತಮ್ಮ 
ಆಳ್ವಿ ಕೆಯ ಕಾಲದಲ್ಲಿ ರಾಜಧಾನಿ ಕನಕಗಿರಿಯಲ್ಲಿ ಅನೇಕ 
ದೇವಾಲಯ, ಮಂಟಪ, ಬಾವಿ, ಪುಷ್ಕರಣಿ ಕೋಟಿ 
ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ನಾಯಕರ ಕಾಲದ 
ಮೂರ್ತಿಶಿಲ್ಪಗಳೆಲ್ಲಿ ನಾಯಕರಿಗೆ sis ವ 


Be ಶಿ 

ಗಳು ವಿಶಿಷ್ಠ ಸವಾ ವಾಗಿದೆ. ಈ ಶಿಲ್ಲಪ ೬ ಶೆಗಳು id 
ಸನಿ ವೇಶ RE ಕ 
NR) ಅಥವಾ ಸಂದರ್ಭ ಗಳ 


ಪ್ರಯತ್ನವೇ ಈ ಲೇಖನದ ಉದ್ದೇಶ. 


ಕನಕಗಿರಿಯಲ್ಲಿ ಒಟ್ಟು ನಾಲ್ಕು ಲೌಕಿಕ ಶಿಲ್ಪ 
ಪಟ್ಟಿಕೆಗಳು ಕಂಡುಬರುತ್ತವೆ ಅವುಗಳ ವಿವೇಚನೆ ಇಂತಿದೆ. 


ಶಿಲ್ಪಪಟ್ಟಿಕೆ ಒಂದು : ಕಪ್ಪು ಶಿಲೆಯ ಈ 
ಶಿಲ ಪಟಿ ಕೆಯು ಕನಕಾಚಲಪತಿ ದೇವಾಲಯದ 


ಮುಂದಿದೆ. ಇದರ ಎತ್ತರ ೮೭ ಸೆಂ.ಮೀ. ಅಗಲ ೧.೬೧ 
ಮೀ. ಅಳತೆಯುಳ್ಳದ್ದಾಗಿದೆ. ಫಲಕದಲ್ಲಿ ವೃದ್ಧ ಸ್ತ್ರೀ 
ಯೊಬ್ಬಳು ಪೀಠದ ಮೇಲೆ ಆಸೀನಳಾಗಿದ್ದಾಳೆ. ಅವಳ 
ಇಕ್ಕೆಲಗಳಲ್ಲಿ ಇರುವ ಇಬ್ಬರು ದಾಸಿಯರಲ್ಲಿ ಒಬ್ಬಳು 
ಚಜಾಮರಧಾರಿಣಿ.” ಪೀಠದ ಮುಂದೆ ಅಶ್ವಾರೋಹಿಯೊಬ್ಬ 
ಇದ್ದು ಬಲಗೈಯಲ್ಲಿ ಖಡ್ಗ ಹಿಡಿದಿದ್ದಾನೆ. ಕುದುರೆಯ 


ಹಿಂದೆ ಛತ್ರ ಹಿಡಿದ ಸೇವಕ, ಮುಂದೆ ಖಡ್ಸ ಹಿಡಿದು ನಿಂತ 


* ಇತಿಹಾಸ ಉಪನ್ಯಾಸಕರು, ಶ್ರೀ ಕಲ್ಮಠ ಚನ್ನಬಸವಸ್ವಾಮಿ ಮಹಿಳಾ ಮಹಾವಿದ್ಯಾಲಯ, ಗಂಗಾವತಿ, 


"ಇತಿಹಾಸ ದರ್ಶನ 


ಸೇವಕರ ಶಿಲ್ಪಗಳಿವೆ. ಕುದುರೆಯ ಇನ್ನೊಂದು ಮಗ್ಗುಲಿ 
ನಲ್ಲಿ ಇರುವ ವ್ಯಕ್ತಿ ಪತಾಕೆಯನ್ನು ಹಿಡಿದಿದ್ದಾನೆ. 

ಹೀಗೆ ಈ ಶಿಲ್ಬಫಲಕದಲ್ಲಿಯ ವ್ಯಕ್ತಿಗಳ ಕ್ರಿಯೆ 
ಯಿಂದ ಇಲ್ಲಿಯ ಘಟನೆಯನ್ನು ಹೀಗೆ ನಿರ್ಧರಿಸ 
ಬಹುದು ! “ಅಶಾ ರೂಢನಾಗಿ ಯುದ್ಧಕ್ಕೆ ಹೊರಟ 
ಅರಸನು ರಾಜ ಮಾತೆಯ ದರ್ಶನಕ್ಕೆ ಬಂದಂತೆ ತೋರು 
ತ್ತದೆ'. ಪೀಠದ ಮೇಲೆ ಕುಳಿತ ಸಿ ಸ್ತ್ರೀಯನ್ನು ರಾಜವರಾಶತೆ 
ಎಂದು ಗುರುತಿಸಲು ಮುಖ್ಯ ಕಾರಣ ವೃದ್ಧೆಯ 
ತಲೆಗೆ ವೃತ್ತಾಕಾರದ 
ಮುಂಡಾಸನ್ನು ಸುತ್ತಿರುವುದು. ನಕಾಚಲಪತಿಯ 
ಮುಂದಿನ ಮಂಟಪದಲ್ಲಿರುವ ನಾಯಕರ ಪ್ರತಿಮೆಗಳ 
ಸಾಲಿನಲ್ಲಿ ಇರುವ ದೊರೆಸಾನಿಯ ತಲೆಯ ಮೇಲೆ ಕೂಡ 
ಇಂತಹ ಮುಂಡಾಸು ಇದೆ. ಆದರೆ ಅದೇ ಸಾಲಿನಲ್ಲಿರುವ 
ರಾಣಿಯ ತಲೆಯ ಮೇಲೆ ಮುಂಡಾಸು ಇಲ್ಲ. ಹೀಗಾಗಿ 
ಪೀಠದ ಮೇಲೆ ಕುಳಿತ ಸ್ಲಿ ್ರೀಯನ್ನು ದೊರೆಸಾನಿ ಅಥವಾ 
ಾಜಮಾತೆಯೆಂದು ನಿರ್ಧರಿಸಬಹುದು. ಇನ್ನು 
ಆಶ್ವಾರೋಹಿಯು ಅರಸನಾಗಿದ್ದಾನೆ. ಅವನ ಉಡುಪು 
ಮೇಲೆ ಸೂಚಿಸಿದ ನಾಯಕರ ಪ್ರತಿಮೆಯ ಉಡುಪಿ 
ನಂತಿದೆ ಮತ್ತು ಅವನ ಹಿಂದೆ ಮುಂದೆ ಛತ್ರದಾರರು, 
ಸೇವಕರಿರುವುದರಿಂದ ಈ ಅಶ್ವಧಾರಿ, ಅರಸನೇ 
ಇರಬೇಕು. ಕುದುರೆಯ ಸನ್ನದ್ಧತೆ ಹುಗೂ ಇತರ ವ್ಯಕ್ತಿ 
ಗಳ ಚಟುವಟಿಕೆಗಳಿಂದ ಅರಸನು ತನ್ನ ತಾಯಿಯಿಂದೆ 
ಯುದ್ಧಕ್ಕೆ ಹೋಗಲು ಅನುಮತಿಯನ್ನು ಪಡೆಯುತ್ತಿರು 
ವಂತಿದೆ. 


೯ ಚ ವ್‌ 
ನ eu ಬಂತು ಬ್ರ 


ರಾಯಚೂರು ಜಿಲ್ಲೆ. 


೩೧ 


ಗಂಗಾವತಿ ರಸ್ತೆಯ 
ಗ್ರಾನೈಟ್‌ ಗುಂಡೊಂದರಲ್ಲಿ ಈ ಶಿಲ್ಪ 
ಕ ಶಿಲ್ಪದ ಕೆತ್ತನೆ ಭಾಗ ೯೦ ಸೆಂ.ಮೀ. 
ತ್ತರ ಮತ್ತು ೩೯೯ ಮೀಟರ್‌ ಅಗಲವಾಗಿದೆ. ಈ 
ಶಿಲ್ಪ ಫಲಕದಲ್ಲಿಯ ಶಿಲ್ಪಗಳ ಕ್ರಮ ವಿವರ ಹೀಗಿದೆ. 
ಮೊದಲಿಗೆ ದೀವಟಿಗೆ ಹಿಡಿದ ವ್ಯಕ್ತಿ, ಖಡ್ಗ ಹಿಡಿದ ಅಶ್ವ 
ಸವಾರ, ಇಬ್ಬರು ಛತ್ರಧಾರರು, ಕೈಗಳನ್ನು ಅಂಜಲಿ 
ವಂಣದ್ರೆಯಲ್ಲ ಹಿಡಿದು ನಿಂತ ಇಬ್ಬರು ಸ್ತ್ರೀಯರು 
ನಂತರ ಈಟಿಯನ್ನು ಹಿಡಿದ ಭಟ, ಪುನಃ ಖಡ [ಧಾರಿ 
ಅಶ್ವಸವಾರ, ಛತ್ರ ಹಿಡಿದ ವ್ಯಕ್ತಿ ನಂತರ ಹುಲಿಯೊಡನೆ 
ಹೋಕಾಡತತ್ತಿರುವ ವ್ಯಕ್ತಿ ಜು ಈಟಿ ಹಿಡಿದ ವ್ಯಕ್ತಿ 
ದೃಶ್ಶವಿದೆ. ಒಟ್ಟಾರೆ ಇದನ್ನು 'ರಾಜ 


A 
ಟು 
ಪರಿವಾರದ ಪ್ರಯಕಾಣ'ದ ದ.ಶ್ನವೆಯು ಹೇಳಬಹುದು. 


ಇನ್ನೊಬ್ಬ ಅದನ್ನು ನುಡಚಿ ಕಂಕುಳಲ್ಲಿ ಇಟ್ಟು 
ತಿದೆ. ರಾಜಯಂರ ಮುಂದೆ ಇರುವ ಅಶ್ವಸವಾರ ರಕ್ಷಣಾ 
ಪಡೆಯವನಿರಬೇಕು. ರಾಣಿಯರ ನಂತರದ ಅಶ್ವಸವಾರ 
ನಿಗೆ ಕುದುರೆಯ ಮುಂದೆ ಅದನ್ನು ಹಿಡಿದು ಹೊರಟ 
ಸೇವಕ ಹಿಂದೆ ಛತ್ರ ಹಿಡಿದ ಇನ್ನೊಬ್ಬ ಸೇವಕ ಇರುವುದ 
ರಿಂದ ಅಶ್ವಸವಾರ ಅರಸನೇ ಎನ್ನಬಹುದು. ಎಲ್ಲ 


ಶಿಲ್ಪಕ್ಕೂ ಮುಂದೆ ದೀವಟಿಗೆ (ಪಂಜಂ) ಯನ್ನು ಹಿಡಿದ 
ವ್ಯಕ್ತಿ ಇರುವುದರಿಂದ ಇದೊಂದು ರಾತ್ರಿಯ ದೃಶ್ಯ 


ವೆಂದು ಹೇಳಬಹುದು. ಆದರೆ ಆರಸನ ನಂತರದ ದೃಶ್ಯ 
ಸಂದರ್ಭಕ್ಕೆ ಹೊಂದಲಾರದು ಇಲ್ಲಿ ಹುಲಿಯೊಂದಿಗೆ 


ಹೊ Nee ವ್ಯಕ್ತಿ ಮತ್ತೂ ಈಟಿ ಹಿಡಿದ ಭಟರಿರು 


ವುದರಿಂದ ಬಹುಶಃ ರಾತ್ರಿಯ ಈ ಪ್ರಯಾಣದ 
ಸಂದರ್ಭದಲ್ಲ ಬಂದಿರಬಹುದಾದ ಹುಲಿಯನ್ನು 
ಹಿಂದಿರುವ ಕಾವಲು ಪಡೆಯವರು ಸಂಹರಿಸುತ್ತಿರ 


ಬೇಕು. 


ಶಿಲ್ಪಸಟ್ಟಿಕೆ ಮೂರು : ಗ್ರಾನೈಟ್‌ ಶಿಲೆಯ 
ಈ ಶಿಲ್ಪ ಬಕಾ ಹಿರೇನಾಯಕನ ದೇವಾಲಯದಲ್ಲಿದೆ. 
ಇದರ ಎತ್ತರ ೭೧ ಸೆಂ.ಮೀ., ಅಗಲ ೧.೨ ಮೀಟರ್‌ 
ಇದೆ. ಈ ಫಲಕದಲ್ಲಿಯ ದೃಶ್ಯ ಇಂತಿದೆ : ನಾಲ್ಕು ಜನ 


೩೨ 


ಮೇನೆಯನ್ನು ಹೊತ್ತು ಹೊರಟಿದ್ದಾರೆ. ಮೇನೆಯಲ್ಲಿ 
ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಮೇನೆಯ ಮುಂದೆ 
ಅಲಂಕೃತ ಅಶ್ವವನ್ನು ವ್ಯ ಕ್ತಿಯೊಬ್ಬ ಹಿಡಿದು ಹೊರಟಿ 
ದ್ದಾನೆ. ಮೇನೆಯ ಕೆಳಗೆ ಸಿ ಜನರ ಚಿಕ್ಕ 
ಆಕ್ಟ ತಿಗಳಿವೆ ಇವರ ಕೈಗಳಲ್ಲಿ ಕ್ರಮವಾಗಿ ಫತಾಕೆ, ಛತ್ರ 


ತ್ರಿನಾಮ ಶಂಪ ಖ ಚಕ್ಚಗಳಿರುವ ಫಲಕ ಇವೆ. 


ಇದೊಂದು "ಮೇನೆಯಲ್ಲಿ ಹೊರಟ ಯತಿ'ಯ 
ದೃಶ್ಯ ಶಿಲ್ಪವೆಂದು ಹೇಳಬಹುದು. ಏಕೆಂದರೆ ಮೇನೆಯಲ್ಲಿ 
ಕುಳಿತ ವ್ಯಕ್ತಿಯ ವೇಷ ಭೂಷಣಗಳು ಅವನನ್ನು ಅರಸ 
ನೆಂದು ಸೂಚಿಸರಾರಪ್ಪ, (ಇಲ್ಲಿರುವ ಇತರ ನಾಯಕರ 
ಪ್ರತಿಮೆಗಳ ವೇಷ ಭೂಷಣಗಳನ್ನು ಗಮನಿಸಿ) ಬಲ 
ಕೈಯಲ್ಲಿ ಗಂಟೆಯಾಕಾರದ ಒಂದು ವಸ್ತು ಇದೆ. ತಲೆಯ 
ಮೇಲೆ ಒಂದು ವಿಧವಾದ ಪೇಟವಿದ್ದಾ, ಅದರಲ್ಲಿ ಅಡ್ಡ, 
ಉದ್ದ ಗೆರೆಗಳಿವೆ. ಮತ್ತು ಲಭಾಗದಲ್ಲಿ ಗರಿಯನ್ನು 
ಷಿ ಸಲಾಗಿದೆ. ಹೀಗಾಗಿ ಇವನೊಬ್ಬ ಯತಿ ಎಂದವು 
ಹೇಳಬಹಂದಂ. ಸ್ಥಳಿಯ ಕನಕಾಚಲಪತಿ ದೇವಾಲಯದ 
ರಂಗಮಂಟಪದಲ್ಲಿ ಮೇಲ್ಗಡೆ ಪ ಗಾರೆ ಶಿಲ್ಪಗಳಲ್ಲಿ 
ಒಂದು ದೃಶ್ಯ ನಾಯಕನು ಒಬ್ಬ ಯತಿಗಳನ್ನು ಸತ್ಯರಿ 
ಸುವ ದೃಶ ಶ್ಯವಿದೆ. ಈ ಯತಿಗಳನ್ನು ಕನಕಗಿರಿಯಲ್ಲೆ 
ತಮ್ಮ ಕೊನೆ ಕಾಲ ಕಳೆದ ಚಿದಾನಂದ ಅವಧೂತರೆಂದಂ. 
ಸ್ಥಳೀಯರ ಹೇಳಿಕೆ. ಇಲ್ಲಿರುವ ಅವಧೂತರ ಗಾರೆ 
ದಂತೆ ಮೇನೆಯಲ್ಲಿರುವ ವ್ಯಕ್ತಿಯ ಶಿಲ್ಪವಿದೆ. ಇನ್ನು 
ಸ್ಥಳೀಯ ಹೇಳಿಕೆಯಂತೆ ಕನಕಗಿರಿಗೆ ಸಮೋಪವಿರುವ 
ಅಂಬಾಮಶದಕ್ಲಿದ್ದ ಚಡಾ ನಂದವಧೂತರನ್ನು ಕನಕಗಿರಿಗೆ 
ಸಕಲ ರಾಜ ಮಂರಾದೆಗಳೊಂದಿಗೆ ಮೇನೆ ಯಲ್ಲಿ ಕರೆದು 
ಕೊಂಡು ಬರಲಾಯ್ತು ಎಂದು ಇದೆ. ಈ ಎಲ್ಲಾ ಸಂಗತಿ 


ಗಳನ್ನು ಗಮನವಕ್ತ್ನಿರಿಸಿ ಪ್ರಸ್ತುತ ಶಿಲ್ಪವು ಯತಿ 
ಯೊಬ್ಬರ ಮೆರವಣಿಗೆಗೆ ಸಂಬಂ ಧಿಸಿದ್ದು ಎನ್ನಬಹುದು 


ಶಿಲ್ಪಸಟ್ಟಳೆ ನಾಲ್ಕು : ಈ ಶಿಲ್ಪ ಪಟ್ಟಿಕೆಯು 
ಕೂಡ ಹಿರೇನಾಯಕನ ದೇವಾಲಯದಲ್ಲಿದೆ. ಇದು ೭೧ 
ಸೆಂ.ಮೀ. ಎತ್ತರೆ, ೧.೯೨. ಮೀಅಗಲವಾಗಿದೆ. ಈ ಫಲಕ 
ದಲ್ಲಿಯ ಶಿಲ್ಪಿ ವಿವರ ಇಂತಿದೆ. ಖಡ್ಗ ಮತ್ತು 
ಗುರಾಣಿಯನ್ನು ಹಿಡಿದ ವ್ಯಕ್ತಿ, ನಂತರ ಖಡ್ಗ ಮತ್ತಾ 
ಕೋವಿಯನ್ನು ಹಿಡಿದ ವ್ಯಕ್ತಿ, ಮೂರನೇಯದಾಗಿ 


ಎರಡನೇಯ ವ್ಯಕ್ತಿಯ ಬಲಗಾಲಿನ ಹತ್ತಿರ ವ್ಯಕ್ತಿಯ 


ಇತಿಹಾಸ ದರ್ಶನ 


ಹ ಲ ು ಕ 8 


ತ್ರಾ 


|, 
(| 
| 
| 
4 


ಚಿಕ್ಕ ಆಕೃತಿ ಇದ್ದು, ಕೈಯಲ್ಲಿ ಛತ್ರ ಇದೆ. ಇವನ ನಂತರ 
ಈಟಿ ಹಿಡಿದ ಹಾಗೂ ಬಿಲ್ಲು ಹಿಡಿದ ಇಬ್ಬರ ಶಿಲ್ಪಗಳಿವೆ. 
ಇಲ್ಲಿ ಖಡ್ಗ ಮತ್ತು ಕೋವಿಯನ್ನು ಹಿಡಿದ ವ್ಯಕ್ತಿಗೆ ಛತ್ರ 


ಹಿಡಿದ ಸೇವಕನಿರುವುದರಿಂದ ಅವನು ರಾಜ 


ನಿರಬೇಕು. 


ಉಳಿದವರೆಲ್ಲ ಭಟರಿರಬೇಕು. ಒಟ್ಟಿನಲ್ಲಿ ಇದೊಂದಂ 
ರಾಜ ಬೇಟೆಗೆ ಹೊರಟ ದೃಶ್ಯ ಎಂದು ಹೇಳಬಹುದು. 


(ಈ ಲೇಖನವನ್ನು ಸಿದ್ಧಪಡಿಸುವಲ್ಲಿ ಮಾರ್ಗದ 


[SY ನ 


ಇತಿಹಾಸ ದರ್ಶನ 


ಜೊತೆಗೆ ಈ ಎಲ್ಲಾ ಶಿಲ್ಪಗಳಿಂದ ಸಮಕಾಲೀನ 
ವೇಷ-ಭೂಷಣಗಳನ್ನು ತಿಳಿಯಬಹುದು ಮತ್ತು ಇವು 
ನಾಯಕರ ಕಾಲದ ಒಂದೊಂದು ಘಟನೆಯನ್ನು 
ಬಿಂಬಿಸುತ್ತವೆ. 


ರ್ಶನಗೆ ೈದ ನನ್ನ ಗುರುಗಳಾದ ಡಾ| ಅ. ಸುಂದರ ಅವರಿಗೆ ನನ್ನ ಕೃತಜ್ಞತೆಗಳು) 
೧7 


[5] 


ಕ 


